ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ಕಿಯೋವಿಕ್ಸ್‌ ನಿಗಮದ ಸೇವೆಗಳ ಬಗ್ಗೆ 
ಶ್ರೀ ಆರ್‌. ಚೌಡರೆಡ್ಡಿ ತೂಪಲ್ಲಿ (ಪದವೀಧರ ರ ಕ್ಷೇತ್ರದಿಂದ ಚುನಾಯಿತರಾದವರು)- 
94 (106) ಮಾನ್ಯ ಉಪ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕಿಯೋನಿಕ್ಸ್‌ ಸಂಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು ;ಈ ಸಂಸ್ಥೆಯ ಧ್ಯೈಯೋದ್ದೇಶಗಳೇನು ; 
(ವಿವರವಾದ ಮಾಹಿತಿ ನೀಡುವುದು) 


(ಆ) ಸದರಿ ಸಂಸ್ಥೆಯಲ್ಲಿ ಹಾಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರ ಸಂಖ್ಯೆ ಎಷ್ಟು ; (ನೌಕರರ ಹೆಸರು, 
ಪದನಾಮ, ವಿದ್ಯಾರ್ಹತೆ, ವೇತನ ಶ್ರೇಣಿ ಹಾಗೂ ಪ್ರಸ್ತುತ ಇವರು ಮಾಸಿಕ ಪಡೆಯುತ್ತಿರುವ ವೇತನಗಳ 
ವಿವರವಾದ ಮಾಹಿತಿ ನೀಡುವುದು) 


(ಇ) ಸದರಿ ಸಂಸ್ಥೆಯು ಕಾಮಗಾರಿ ಹಾಗೂ ಮಾನವ ಶಕ್ತಿ ಸೇವೆ ಪೂರೈಸಲು KTTP ACT ಪ್ರಕಾರ ೩ಜಿ 
ವಿನಾಯಿತಿ ಪಡೆಯಲಾಗಿದೆಯೆೇಳಪಡೆದಿದ್ದರೆ ಯಾವಯಾವ ಕಾಮಗಾರಿ/ಸೇವೆಗಳಿಗೆಪಡೆಯಲಾಗಿದೆ; 
(ವಿವರವಾದ ಮಾಹಿತಿ ನೀಡುವುದು) 


(ಈ) ಸದರಿ ಸಂಸ್ಥೆಯು ನೀಡುತಿರುವ ಸೇವೆಗಳು ಯಾವುವು; ಇವುಗಳಿಗೆ ಸಂಸ್ಥೆಯು ಪಡೆಯುತ್ತಿರುವ 
ಸೇವಾ ಶುಲ್ಕವೆಷ್ಟು ; (ವಿವರವಾಗಿ ಸೇವಾವಾರು ಸಂಪೂರ್ಣ ಮಾಹಿತಿ ನೀಡುವುದು) 


(ಉ) ಈ ಸಂಸ್ಥೆಯಲ್ಲಿ ಇಲ್ಲಿಯವರೆಗೆ ನೋಂದಾಯಿಸಿ (EMPLAMENT) ಕೊಂಡಿರುವ NGO/FIRM 
ಸಂಸ್ಥೆಗಳಾವುವು; ಇವುಗಳು ನೀಡುವ ಸೇವೆಗಳಿಗೆ ಸಂಸ್ಥೆ ನೀಡುವ ಸೇವಾಶುಲ್ಕವೆಷ್ಟು ? (ವಿವರವಾದ 
ಮಾಹಿತಿ ನೀಡುವುದು) 


